ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ : 2202 
ಸದಸ್ಯರ ಹೆಸರು : ಶ್ರೀ ಸೂರಜ್‌ ರೇವಣ್ಣ (ಸೈಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸುವ ಸಚಿವರು : ತೋಟಿಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 18.03.2022 


ತೋಟಗಾರಿಕಾ ಇಲಾಖೆಯಿಂದ | ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ಈ 
ರೈತರಿಗೆ ಯಾವ ಯಾವ | ಕೆಳಕಂಡ ಬೆಳೆಗಳಿಗೆ ಪ್ರೋತ್ಸಾಹಧನ (subsidy) 
ಬೆಳೆಗಳಿಗೆ ಪೋತ್ಸಾಹಧನ | ನೀಡಲಾಗುತ್ತಿದೆ; 

(subsidy) ನೀಡಲಾಗುತ್ತಿದೆ; *° ಹಣ್ಣಿನ ಚೆಳೆಗಳು : ಮಾವು, ಪೇರಲ, 
ಪಪ್ಪಾಯ, ಬಾಳ, ವಿಂಬೆ ಸಪೋಟ, 
ಅನಾನಸ್‌, ಸೇರಳೆ, ಡ್ರಾಗನ್‌ ಪ್ರೂಟ್‌, 
ಅಂಜೂರ, ಇತ್ಯಾದಿ 

*° ತರಕಾರಿ ಚೆಳೆಗಳು: ಟೋಮ್ಯಾಟೋ, 
ಆಲೂಗೆಡ್ಡೆ, ಬದನೆ, ಮೆಣಸಿನಕಾಯಿ, ಮಗ್ಗೆ 
ಕುಂಬಳ ಜಾತಿಯ ತರಕಾರಿಗಳು ಇತ್ಯಾದಿ 


° ತೋಟಿದ ಬೆಳೆಗಳು : ತೆಂಗು, ಗೋಡಂಬಿ, 
.  ತಾಳೆಚೆಳೆ, ವಿಳ್ಯದೆಲೆ, ಕೋಕೋ ಇತ್ಯಾದಿ 
* ಸಾಲಬಾರು ಬೆಳೆಗಳು: ಶುಂಠಿ, 
ಕಾಳುಮೆಣಸು, ಸರ್ವಸಾಂಬಾರು, ದಾಲ್ವಿನಿ, 
ಅರಿಶಿಣ, ಏಲಕ್ಕಿ, ಲವಂಗ ಇತ್ಯಾದಿ 
* ಔಷಧಿ ಬೆಳೆಗಳು : ಅಶ್ವಗಂಧ, ಲೋಳೆಸರ 
ಇತ್ಯಾದಿ 
* ಸುಗಂಧ ದ್ರವ್ಯ ಬೆಳೆಗಳ : ಶ್ರೀಗಂಧ, 
ನಿಂಬೆಹುಲ್ಲು ಇತ್ಯಾದಿ 
* ಅಣಬೆ 
ರೈತರಿಂದ ಈ ಪ್ರೋತ್ಸಾಹಧನಸಕ್ಕೆ ಪ್ರಸ್ತುತ ಸಾಲಿನಲ್ಲಿ 
ಬಂದಿರುವ 
ಅರ್ಜಿಗಳ ಸೆಲಖ್ಯೆ:2,15,002 
ವಿಲೇಯಾಗಿರುವ ಅರ್ಜಿಗಳ ಸಲಿಖ್ಯೆ:1,51,313 
ವಿಲೇಯಾಗದಿರುವ ಅರ್ಜಿಗಳ ಸಂಖ್ಯೆ:62,296 
ಜಿಲ್ಲಾವಾರು, ತಾಲ್ಲೂಕುವಾರು ವಿವರವನ್ನು 
€ರಯಲ್ಲಿ ಒದಗಿಸಿದೆ. 
ಪ್ರೋತ್ಸಾಹಥನಕ್ಕೆ ಈವರೆಗೆ ಸರ್ಕಾರದಿಂದ 
ಬಿಡುಗಡೆಯಾದ ಅನುದಾನ ರೂ.37897.64ಲಕ್ಷಗಳು 
ಖರ್ಚಾದ ಅನುದಾನ ರೂ.25215.77ಲಕ್ಷಗಳು ಹಾಗೂ 
ಉಳಿದಿದ್ದು ವಿನಿಯೋಗಿಸಲಾಗುತಿರುವ ಅನುದಾನ 
ರೂ.12681.87ಲಕ್ಷಗಳು. 


ಆ) | ರೈತರಿಂದ ಈ ಪ್ರೋತ್ಸಾಹಧನಕ್ಕ 
ಬಂದಿರುವ ಅರ್ಜಿಗಳೆಷ್ಟು; 
ವಿಲೇಯಾಗಿರುವ ಮತ್ತು 
ಬಿಲೇಯಾಗದಿರುವ 
ಅರ್ಜಿಗಳೆಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ವಿವರ 
ನೀಡುವುದು 
ಈ ಪ್ರೋೋತ್ಸಾಹಧನಕ್ಕೆ 
ಸರ್ಕಾರದಿಂದ ಬಿಡುಗಡೆಯಾದ 
ಅನುದಾನವೆಷ್ಟು; 
ಖರ್ಚಾಗಿರುವ ಹಾಗೂ 
ಉಳಿದಿರುವ ಮೊತ್ತವೆಷ್ಟು; 


, ಸಟಾಸಧನವನ್ನು » 


HORTL/. 193: /HGM 72022. 


ಕ ಹಾಗೂ ಯೋಜನೆ, 
ಸಾರ್ಯಕೆಮ ಸಂಯೋಜನೆ 
"ಮತ್ತು ಸಾಂಖ್ಯಿಕ ಸಜಿಷಶು, 


